ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


A ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ :54 


) 


: ಶ್ರೀ ಯು.ವಿ.ವೆಂಕಟೇಶ್‌ ( ನಾಮನಿರ್ದೇಶನ ಹೊಂದಿದವರು) 
; 07-12-2020 
- : ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ 


3 


ಸಂ. 


೩ ಇ 


ಪತರ 


ಅ) 


"ವಿಡ್‌-19ರ ಹಿನ್ನೆಲೆಯಲ್ಲಿ ``ರಾಜ್ಯದ 
ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಟ ಪಂಗಡ 
ವರ್ಗದ ಎಸ್‌.ಎಸ್‌.ಎಲ್‌.ಸಿ 
ವಿದ್ಯಾರ್ಥಿಗಳಿಗೆ ಆನ್‌ ಲೈನ್‌ ಶಿಕ್ಷಣಕ್ಕೆ 
ಬೇಕಾದ ಟ್ಯಾಬ್‌ ಇಲ್ಲದೆ ಪಾಠ 
ಪ್ರವಚನಗಳಿಂದ ವಂಚಿತರಾಗುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ 


12 


) 


, ದೂರದರ್ಶನ ಚಂದನ ವಾಹಿನಿಯಲ್ಲಿ 


Rs 


3) 


ಕರ್ನಾಟಕ ರಾಜ್ಯದಲ್ಲಿ ಶೇಕರಕ್ಕಂತ ಹಚ್ಚು] 
ಮನೆಗಳಲ್ಲಿ ಟಿವಿ ಸೌಲಭ್ಯ ಹೊಂದಿರುತ್ತಾರೆ. ಈ 
ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಕಲಿಕಾ , ಅವಕಾಶಗಳನ್ನು 
ಕಲ್ಪಿಸುವ ನಿಟ್ಟಿನಲ್ಲಿ 5 ರಿಂದ 10ನೇ ತರಗತಿಗಳ 
ವೀಡಿಯೋ ಪಾಠಗಳನ್ನು ತಯಾರಿಸಿ ದಿನಾಂಕ 
20.07.2020 ರಿಂದ ಪ್ರಥಮ ಭಾಷೆ ಕನ್ನಡ, 
ಸಂಸ್ಕೃತ, ಉರ್ದು ಹಾಗೂ ಇಂಗ್ಲಿಷ್‌. ದ್ವಿತೀಯ 
ಭಾಷೆ ಇಂಗ್ವಿಷ್‌, ತೃತೀಯ ಭಾಷೆ ಹಿಂದಿ ಹಾಗು 
ಕನ್ನಡ ಮಾಧ್ಯಮದಲ್ಲಿ ಗಣಿತ, ವಿಜ್ಞಾನ ಮತ್ತು 
ಸಮಾಜ ವಿಜ್ಞಾನದ ವೀಡಿಯೋ ಪಾಠಗಳನ್ನು 


ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿ ದಿನ 
30 ನಿಮಿಷಗಳ ಅವಧಿಯಂತೆ 8 ಪಾಠಗಳನ್ನು 
ಪ್ರಸಾರ ಮಾಡಲಾಗುತ್ತಿದೆ. 

ದಿನಾಂಕ, 23.11.2020 ರಿಂದ 5 ರಿಂದ 7ನೇ 
ತರಗತಿವರೆಗೆ ಪ್ರಥಮ ಭಾಷೆ ಕನ್ನಡ, ದ್ವಿತೀಯ 
ಭಾಷೆ ಇಂಗ್ಲೀಷ್‌, ತೃತೀಯ ಭಾಷೆ ಹಿಂದಿ ಹಾಗು 
ಕನ್ನಡ ಮಾಧ್ಯಮದಲ್ಲಿ ಗಣಿತ, ವಿಜ್ಞಾನ ಮತ್ತು 
ಸಮಾಜ ವಿಜ್ಞಾನ ವಿಷಯಗಳಲ್ಲಿ ವೀಡಿಯೋ 
ಪಾಠಗಳನ್ನು ದೂರದರ್ಶನ ಚಂದನ ವಾಹಿನಿಯಲ್ಲಿ 
ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿ ದಿನ 
30 ನಿಮಿಷಗಳ ಅವಧಿಯಂತೆ 4 ಪಾಠಗಳನ್ನು 
ಪ್ರಸಾರ ಮಾಡಲಾಗುತ್ತಿದೆ. 

ಸದರಿ ಪಾಠಗಳನ್ನು ಇಲಾಖಾ ಯೂ-ಟ್ಕೂಬ್‌ 
ಚಾನಲ್‌ ಜ್ಞಾನದೀಪ, ದೂರದರ್ಶನ ಚಂದನ 


ವಾಹಿನಿಯ ಯೂ-ಟ್ಯೂಬ್‌ ಹಾಗು 
ಮಕ್ಕಳವಾಣಿಯಲ್ಲಿ ಅಪ್‌ಲೋಡ್‌ 
ಮಾಡಲಾಗುತ್ತಿದೆ. 


ಈ ವೀಡಿಯೋ ಪಾಠಗಳನ್ನು ದೀಕ್ಷಾ 
ಪೋರ್ಟಲ್‌ನಲ್ಲಿಯೂ ಸಹ, ಅಪ್‌ಲೋಡ್‌ 
ಮಾಡಲಾಗಿದೆ. ವೀಡಿಯೋ ಪಾಠಗಳು, 


ವಿವರಣಾತ್ಮಕ ವೀಡಿಯೋಗಳು,  ಅಭ್ಯಾಸಿ 
ಚಟುವಟಿಕೆಗಳು ಮತ್ತು ಮೌಲ್ಯಮಾಪನ 
ಚಟುವಟಿಕೆಗಳನ್ನು ಅಳವಡಿಸಿದ್ದು, ಇವುಗಳನ್ನು 
ಬಳಸಿಕೊಂಡು ವಿದ್ಯಾರ್ಥಿಗಳು. ` ಕಲಿಕೆಯಲ್ಲಿ 


' ತೊಡಗಿಕೊಳ್ಳುತ್ತಿರುತ್ತಾರೆ. - - 


ಆ) | ಬಂದಡ್ಡಲ್ಲಿ ಟ್ಯಾಜ್‌ಗಳನ್ನು` ಪೂರೈಸಲು 
ಸರ್ಕಾರ ಯಾವ ಕ್ರಮಗಳನ್ನು 


ಕೈಗೊಂಡಿದೆ? 


ನಂತಹ ಪ್ರಸ್ತಾವನ ಸರ್ಕಾರದ ಮಂಡೆ 
ಇರುವುದಿಲ್ಲ 


ಸಂಖ್ಯೆ ಇಪಿ 171 ಎಂ.ಹೆಚ್‌.ಟಿ 2020 


pS 


— 


A 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು 


ಖಿ 


